ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಶ್ರವಾರ, ದಿನಾಂ೦ಕ:29 ನೇ ಜನವರಿ, 2021 


ನಂಜನಗೂಡು ನೂತನ ರಸ್ತೆ ಸಾರಿಗೆ ಸಂಸ್ಥೆ ಬಸ್‌ ನಿಲ್ಮಾಣದಲ್ಲಿ ಶೌಚಾಲಯ ಸೌಲಭ್ಯದ ಬಗ್ಗೆ 
ಶ್ರೀ ಎಸ್‌. ನಾಗರಾಜ್‌(ಸ೦ದೇಶ ನಾಗರಾಜ್‌)(ಸ್ಠಳೀಯ ಸಂಸ್ಥೆಗಳ ಕ್ಲೇತ್ರ)- 


50 (48) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ - 


(ಅ) ನಂಜನಗೂಡು ಪಟ್ಟಣದ ನೂತನ ಸಾರಿಗೆ ಸಂಸ್ಥೆ ಬಸ್‌ ನಿಲ್ದಾಣದಲ್ಲಿ ನಿರ್ಮಿಸಿರುವ 
ಶೌಚಾಲಯವನ್ನು ಬಂದ್‌ ಮಾಡಿರುವುದರಿಂದ (ಮುಚ್ಚಿರುವುದರಿಂದ) ದಿನನಿತ್ಯ ಪ್ರಯಾಣಿಸುವ 
ನೂರಾರು ಸಾರ್ವಜನಿಕ ಪ್ರಯಾಣಿಕರಿಗೆ ಅನಾನುಕೂಲ ಉಂಟಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ನಂಜನಗೂಡು ಪುರಸಭೆ ಮಧ್ಯೆ ಶೌಚಾಲಯ ನಿರ್ವಹಣೆ 
ವಿಷಯದಲ್ಲಿ ಗೊಂದಲ ಉಂಟಾಗಿರುವುದು ನಿಜವೇ ಹಾಗಿದ್ದಲ್ಲಿ, ಇದನ್ನು ಬಗೆಹರಿಸಿ ಸಾರ್ವಜನಿಕರಿಗೆ 
ಶೌಚಾಲಯ ಸೌಲಭ್ಯ ಒದಗಿಸಲು ಕ್ರಮ ಜರುಗಿಸಲಾಗುವುದೇ? 


